ಜೀವರ ಕೊಂಡಾರೆಡ್ಡಿ* 


ಬನ್ನೇರುಫಲ್ಟಿ-ಸ್ಟಾಗೈಕಿಹಾಸಿಕಕಾಲದಿಂದ 


ಇಂದಿನವರೆಗೆ 


ಬನೇರುಘಟ್ಟ ವು ಬೆಂಗಳೂರಿನ ದಕ್ಷಿಣಕೈ೧೬ಕಿಮೂ 
ದೂರದಲ್ಲಿದೆ. ಇದಕ್ಕೆ ಹೊಂದಿಕೊಂಡಂತೆ ಸಣ್ಣ ಬೆಟ್ಟಿ 
ವೊಂದಿದ್ದು ಇದರ ತಪ್ಪಲಿನಲ್ಲಿ ವಿಜಯನಗರದ ಆರಂಭ 
ಕಾಲದಲ್ಲಿ ರಚಿತವಾದ ಚಂಪಕಧಾಮ ಅಥವಾ 
ಶಾಸನಗಳಲ್ಲಿ ಕರೆದಿರುವಂತೆ ದಾಮೊದರ ಪೆರುಮಾಳ್‌ 
ದೇವಾಲಯನಿಜೆ. ಈಗ ಈ ಗ್ರಾಮದ ಮುಖ್ಯ 


ಆಕರ್ಷಣೆಯೆಂದರೆ ಈ ದೇವಾಲಯ, ಬೆಟ್ಟಿದ 
ಮೇಲಿರುವ ಸುವರ್ಣಮುಖಿ ತೀರ್ಥ ಮತ್ತು ರಾಷ್ಟ್ರೀಯ 
ಉದ್ಯಾನವನ. 

ಬನ್ನೇರುಘಟ್ಟ ಪ್ರದೇಶವನ್ನು ಇವೆರಡೂ 
ಅಲ್ಲದಿ ಇನ್ನೊಂದು ದೃಷ್ಟಿಯಿಂದಲೂ ಗಮನಿಸ 
ಬಹುದಾಗಿದೆ. 


ಬಹುತೇಕ ಜನರೆ ಗಮನಕ್ಕೆ ಇವು 
ಬಂದಿರುವುದಿಲ್ಲ. ಇಲ್ಲಿನ ಚಂಪಕಧಾಮ ದೀವಾಲಯಲವು 
ಹೊಯ್ಸಳರ ಅಂತ್ಯಕಾಲ ಇಲ್ಲವೆ ವಿಜಯನಗರದ 
ಆರಂಭಕಾಲಕ್ಕೆ ಸೇರಿದ ಕಟ್ಟಡವಾಗಿದೆ. ಮುಂಬದಿಯ 
ಅಪೂರ್ಣವಾದ ಪ್ರವೇಶ ಗೋಪುರ, . ಮತ್ತು ಎತ್ತರ 
ವಾದ ವೇದಿಕೆ ಮೇಲೆ ರಚಿತವಾಗಿರುವ ದೇವಾಲಯ 
ಮತ್ತು ದೇವಾಲಯಕ್ಕೆ ಹತ್ತುವ ಮೆಟ್ಟಿಲುಗಳು 
ಹುಟ್ಟುಗಲ್ಲುಗಳಿಂದ ರಚಿತವಾಗಿದ್ದು ಆಕರ್ಷಣೀಯ 


'ನಾಗಿದೆ. ಈ ದೇವಾಲಯದ ಮುಂಬದಿಯ ನೇರಕೆ 


ಬಿಸಿಲು ಮಾರಮ್ಮ ಮತ್ತು ಅವುಗಳ ಹಿಂಬದಿಯಲ್ಲಿ 
ಆತ್ಮಾಹುತಿ ಕಲ್ಲುಗಳಿವೆ. ಇವುಗಳ ಹಿಂಜಿ ಹನುಮಂತ 
ರಾಯನ ಡೇವಾಲಯವಿಜಿ. ರಸ್ತೆಯ ಬಲಬದಿಗೆ 


ಸು. ೧೧ನೆಯ ಶತಮಾನಕ್ಕೆ ಸೇರಬಹುದಾದ ಎರಡು 
ವೀರಗಲ್ಲುಗಳಿವೆ. ಇಲ್ಲಿಂದ ಸಂಪಿಗೆ ಹಳ್ಳಿಗೆ ಹೋಗುವ 
ದಾರಿಯಲ್ಲಿ ಕಲ್ಲಿನಿಂದ ರಚಿತವಾದ ಮೂರು ಕೊಳಗಳಿವೆ. 
ಸಂಪಿಗೆ ಹಳ್ಳಿಯ ಊರ ಒಳಗೆ ಬೃಹೆತ್‌ ಶಿಲಾಯುಗದ 
ಸಮಾಧಿಯ ರಚನೆಯೊಂದು ಉಳಿದಿದೆ. ಅದಕ್ಕೆ 
ನೇರವಾಗಿ ಮನೆಯ ಹಿತ್ತಿಲೊಂದರಲ್ಲಿ ಹಾಳಾದ ಶಿಲಾ 
ಸಮಾದಿಯ ಎರಡು ತಲೆಕಲ್ಲುಗಳು ಕಾಣಬರುತ್ತವೆ. 


ದೇವಾಲಯದ ಹಿಂಬದಿಗೆ ಬೆಟ್ಟಿ ವಿದ್ದು ಬೆಟ್ಟದ 
ವಾಯುನ್ಯಕ್ಕೆ ಶಾನುಜೋಗನ ಹೆಳ್ಳಿಗೆ ಹೋಗುವ 
ದಾರಿಯಲ್ಲಿ ಸಷರೀಫ್‌ಗಾರ್ಡನ್‌ನಲ್ಲಿ ಮತ್ತು ಅದರ 
ಪಕ್ಕದಲ್ಲಿ ನಿನೇಶನಗಳಾಗಿ ವಿಂಗಡಿಸಿರುವ ಸ್ಥಳದಲ್ಲಿ 
ಶಿಲಾಯುಗದ ಅನೇಕ ಸಮಾಧಿಗಳಿದ್ದು ಅವುಗಳಲ್ಲಿ 
ಬಹಳಷ್ಟು ಹಾಳಾಗಿವೆ. ಕೆಲವನ್ನು ಅದರಲ್ಲಿ ನಿಧಿಯಿದೆ 
ಯೆಂಬ ತಪ್ಪುಕಲ್ಪನೆಯಿಂದ ಸ್ಫೋಟಸಿರುತ್ತಾರೆ. 
ಒಂದೆರಡು ನಿಲವು ಕಲ್ಲುಗಳೂ ಇಲ್ಲಿ ಕಂಡುಬರುತ್ತವೆ. 
ಕೆಲವು ಸಮಾಧಿಗಳು ಸುಸ್ಥಿತಿಯಲ್ಲವೆ. 


ಚಂಪಕಧಾಮ ಸಾ ಮಿ ದೇವಾಲಯದ ಹಿಂಬದಿಗೆ 
ಸುವರ್ಣಮುಖಿ ತೀರ್ಥದ ಮಾರ್ಗವಾಗಿ ಬೂತೇನ 
ಹಳ್ಳಿಗೆ ಕಾಲು ದಾರಿಯೊಂದು ಸಾಗುತ್ತ ದೆ. ಬೆಟ್ಟದ 
ಮೇಲೆ ದೀಪದ ಕಂಬ, ನರಸಿಂಹಸ್ವಾಮಿ ದೇವಾಲಯ 
ಮತ್ತು ಅಪೂರ್ಣ ದೇವಾಲಯವೊಂದು ಕಾಣಬರುತ್ತದೆ. 
ದೀಪದ ಕಂಬದ ದಕ್ಷಿಣಕ್ಕೆ ಶಿಲಾಯುಗದ ಕಾಲದ ಒಂದು 


* ನಂ. ೭೨, ೧ನೆಯ ಅಡ್ಡರಸ್ತೆ, ಲಕ್ಕಸಂದ್ರ, ಬೆಂಗಳೂರು-೫೬೦ ೦೩೦ 


ಇತಿಹಾಸ ದರ್ಶನ 


ಮುಂಟಿಸದ ರಚನೆ ಇದೆ. ಬೆಟ್ಟಿವಿಳಿದು ಸುವರ್ಣ 
ಮುಖಯ ಕಡೆಗೆ ಹೆಜ್ಜೆ ಹಾಕಿದೆ ಕೂಡಲೇ ಸಾವಿರಾರು 
ಸಣ್ಣ ಪುಟ್ಟ ಕಲ್ಲಿನ ಗುಡ್ಡೆಗಳು ಕಾಣಬರುತ್ತವೆ. ಇವು 
ಪ್ರಾಚೀನ ಕಾಲದಿಂದ ಅರ್ವಾಚೀನ ಕಾಲದಿಂದಲೂ 
ರಚಿತವಾಗಿರುವ ಅನಶೇಷಗಳು. ಅನೇಕ ರಚನೆಗಳು 
ಬಿದ್ದಿ ರುತ್ತವೆ. ಆ ಅನಶೇಷಗಳನ್ನೇ ಎತ್ತಿತಂದು 
ಚೇರೊಂದು ಕಲ್ಲಗುಡ್ಡೆ ನಿರ್ಮಿತವಾಗುತ್ತದೆ- ಇವುಗಳ 
ಗಾತ್ರವೂ ನಾನಾ ರೀತಿ ಅಂಗೈ ಅಗಲದಿಂದ ಹಿಡಿದು, 
ಇಬ್ಬರು. ಅಥವಾ * ಮೂವರು ಮಲಗಿಕೊಳ್ಳ 
ಬಹುದಾದಷ್ಟು ವಿಸ್ತಾರವಾಗಿರುತ್ತವೆ. ಈ ಕಲ್ಲ 
ಗುಡ್ಡೆಗಳನ್ನು ಗಮನಿಸುತ್ತಾ ಮುಂದೆ ಸಾಗಿದರೆ ಏಳು 
ಸುತ್ತಿನ ಕೋಟಿಯೆಂಬ ರಚನೆ ಕಂಡುಬರುತ್ತದೆ. 
ಇದರ ಬಳಿಯೂ ಸಾವಿರಾರು ಕಲ್ಲಗುಡ್ಡೆಗಳು ಕಾಣ 
ಬರುತ್ತವೆ. ಏಳುಸುತ್ತಿನ ಕೋಟಿಯೆಂಬುದು ಸಣ್ಣ 
ಕಲ್ಲುಗಳನ್ನು ಸಾಲಾಗಿ ಜೋಡಿಸಿ ಏಳುಸುತ್ತುಗಳನ್ನು 
ರಚಿಸಿದೆ. ಈ ಸುತ್ತುಗಳಲ್ಲಿ ಯಾವುದಾದರೂ ಒಂದು 
ಕಡೆಗೆ ಪ್ರವೇಶಿಸಿ. ಏಳು ಪ್ರದಕ್ಷಣೆಗಳನ್ನು ಮಾಡಿ 
ಇನ್ನೊಂದು ಕಡೆಯಿಂದ ಹೊರಗೆ ಬರಬಹುದು. ಇದರೆ 
ಮುಂದೆ ಇರುವ ಮಂಟಿಸ ನೂತನದ್ದಾದರೂ ಅದಕ್ಕೆ 
ಬಳಸಿರುವ ತಲೆಕಲ್ಲು (ಮುಚ್ಚಿಗೆ ಕಲ್ಲು) ಒಂದೇ ಆಗಿದ್ದು 
ಅದು ಶಿಲಾಯುಗದ ಕಾಲದ್ದಾಗಿದೆ. ಇಲ್ಲಿಂದ ಮುಂದೆ 
ಸಾಗಿದರೆ ಸುವರ್ಣಮುಖತೀರ್ಥ/ಸ್ಥಾನ ಫೆಟ್ಟಿ ಕಾಣ 
ಬರುತ್ತದೆ. ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ 
ಹಂದೆ ಇದ್ದಿರಬಹುದಾದ ರಚಿನೆಯನ್ನು ಕಿತ್ತು 
ಹೊಸದಾಗಿ ಸೋಪಾನ ರಚನೆಯನ್ನು ಮಾಡಿರುತ್ತಾರೆ. 
ಮಳೆಗಾಲದಲ್ಲಿ ಹರಿದು ಬೇಸಿಗೆಯಲ್ಲಿ ನಿಂತ ನೀರಾಗುವ 
ಈ ಕೊಳ ಬಹುಕಾಲದಿಂದಲೂ ಈ ಪ್ರದೇಶದ ಕೇಂದ್ರ 
ಸ್ಥಾನನಾಗಿದ್ದಿರಬೇಕು. ಇಲ್ಲಿಂದ ಮುಂದಕ್ಕೆ ದಾರಿಯು 


ಬೆಟ್ಟದ ತಪ್ಪಲಲ್ಲಿರುವ ಬೂತೇನ ಹಳ್ಳಿಗೆ ಹೋಗುತ್ತದೆ. 


ಬನ್ನೇರುಘಟ್ಟದ ಸುತ್ತುಮುತ್ತ ಇರುವ ಶಿಲಾ 
ಯುಗದ ಸಮಾದಿಗಳನ್ನು ಪರಿಶೀಲಿಸಿದಾಗ ಇವೆಲ್ಲವೂ 
ಬೃಹತ್‌ ಶಿಲಾಯುಗದ ಕಾಲಕ್ಕೆ ಸೇರಿದ್ದವೆಂಬುದನ್ನು 
ದೃಢಪಡಿಸುತ್ತವೆ. ಸಂಪಿಗೆ ಹಳ್ಳಿ ಯಲ್ಲಿನ ಸಮಾಧಿಯು 
ಕಲ್ಲುಗಳಿಂದ ಮಾಡಿದ ಕಲ್ಲು ತೊಟ್ಟಿ ಯಂತಿದ್ದು ಇದರ 
ಮೇಲಿನ ಮುಚ್ಚಳದ ಕಲ್ಲು ಸು. ೫೦ ಸೆಂ ಮೂ. ದಪ್ಪ 
೪, ಮೊಟರ್‌ ಅಗಲ ಮತ್ತು ೫.೫ ವೂಟರಂ್‌ 


ಪಿ 


ಉದ್ದವಾಗಿದೆ. ಸುತ್ತಲೂ ಮುಣ್ಣಿನ ಕೊರಿತದಿಂದೆ 
ಸ್ವಲ್ಪ ಶಿಥಿಲವಾಗಿದೆ. ಮುಚ್ಚಳದ ಕಛು ದಕ್ಷಿಣದಿಕ್ಕಿಗೆ 
ಉದ್ದಕ್ಕೆ ಮುರಿದಿದೆ. ಇದರ ಸುತ್ತಲೂ ಬಯಲಿದೆ. 
ಇದೇ ತರಹದ ಸಮಾದಿಗಳು ಇಲ್ಲಿ ಸಾಕಷ್ಟು ಇದ್ದಿರ 
ಬೇಕು. ಆದರೆ ಮೇಲೆ ಹೇಳಿದುದು ಬಿಟ್ಟಿರೆ ಉಳಿದಂತೆ 
ರಚನೆಗಳು ಹಾಳಾಗಿವೆ... ಇದರೆ ಸನೊಸದ ಮಸೆ 


'ಯೊಂಡರ ಹಿತ್ತಲಿನಲ್ಲಿ ಮಚ್ಚಳದ ಕಲ್ಲುಗಳು ಎರಡು 


ಕಾಣಬರುತ್ತವೆ. ಇವುಗಳು ಭಾಗಶಃ ಹಾಳಾಗಿವೆ. 
ಈ ನ್ಯಾಷನಲ್‌ ಸಾರ್ಕ್‌ನೊಳಗೆ ಬೂಶೋನಹಳ್ಳಿಗೆ 
ಹೋಗುವ ದಾರಿಯಲ್ಲಿನ ಕೊಳದಲ್ಲಿ ಕೆಲವು ಆಕಾರ 
ರಹಿತ ಬೃಹತ ಚಸ್ಪಡಿಗಳು ಕಾಣಬರುತ್ತದೆ, 
ಇವು ಯಾವುದೊ ಪ್ರಾಗೈತಿಹಾಸಿಕ ಸಮಾಧಿಯೊಂದರೆ 
ಚಪ್ಸಡಿಗಳಾಗಿದ್ದವು. ಇವನ್ನು ಬಿಟ್ಟರೆ ಉಳಿದಂತೆ 
ಅವಶೇಷಗಳು ಇಲ್ಲಿ ಕಾಣಬರುವುದಿಲ್ಲ. 


ಶಾ $ನುಬೋಗನ ಹಳ್ಳಿಗೆ ಗೆ ಹೋಗುವ ದಾರಿಯಲ್ಲಿ 


ಷರೀಫ್‌ ED ue ಇರುವ ಪ್ರಾಗೈತಿಹಾಸಿಕ 
ಗೋರಿಗಳು ಬೃಹತ್‌ ಶಿಲಾಯುಗದ ಕಾಲಕ್ಕೆ 


ಸೇರಿದ್ದರೂ ಈ ಪ್ರದೇಶದ ಇತರೆಡೆಗಳಲ್ಲಿ ಕಾಣುವಂತೆ 
ವೃತ್ತಾಕಾರವಾದ._ ಕಪ್ಪು ಉರುಟುಗಲ್ಲುಗಳನ್ನು 
ಹೊಂದಿರುವುದಿಲ್ಲ. ಅಲ್ಲಿಯೇ ದೊರೆಯುವ ಚಪ್ಪಡಿಗಲ್ಲು 
ಗಳನ್ನೇ ವೃತ್ತಾಕಾರವಾಗಿ ಬಳಸಿದೆ. ಅನೇಕ ಸಮಾಧಿ 
ಗಳು ತೆರೆದಿರುವುದರಿಂದ.. ಅವುಗಳ ಒಳರಚನೆಯನ್ನು 
ಕೂಲಂಕಷವಾಗಿ ಗಮನಿಸಬಹುದಾಗಿದೆ. ಈ ಸಮಾಧಿ 
ಗಳು ಒಳರಚನೆಯಲ್ಲಿ ಆಯತಾಕಾರವಾಗಿದ್ದು, ನಾಲ್ಕೂ 
ಕಡೆ ಚಪ್ಪಡಿಗಲ್ಲುಗಳನ್ನು ಜೋಡಿಸಿ ತೊಟ್ಟಿಯಂತೆ 
ರಚಿತನಾಗಿವೆ... ಪೂರ್ವಭಾಗದ ಕಲ್ಲಿನಲ್ಲಿ ಸ್ವಲ್ಪ 
ಭಾಗವನ್ನು ಅರ್ಥ ಚಂದ್ರಾಕಾರವಾಗಿ ಕೊರೆದಿದೆ. 
ಬಳಸಿರುವ ಚನ್ಪಡಿಗಳು ತೆಳುವಾಗಿವೆ. ಮತ್ತು 
ಅಳತೆಗೆ ಕತ್ತರಿಸಿದಂತೆ ಭಾಸವಾಗುತ್ತದೆ. ಮೇಲಿನ 
ಮುಚ್ಚಳದ ಕಲ್ಲು ಸೆಹೆ ಸ್ಥಳೀಯವಾಗಿ ದೊರೆಯುವ 
ಕಲ್ಲಾ ಕ್ಕ ಸುತ್ತಲೂ ತೆಳುವಾಗಿ ಮಧ್ಯೆ ಮಂದೆ 
ವಾಗಿರುವುದು ಕಂಡುಬರುತ್ತ ದೆ. ಇಲ್ಲಿನ ಅನೇಕ 
ಸಮಾಧಿಗಳು ಹಾಳಾಗಿದ್ದು ಹಾಳಾಗದೆ ಉಳಿದಿರುವ 
ಸಮಾದಿಗಳ ಮೇಲೆ ಸಣ್ಣ ಸಣ್ಣ ಕಲ್ಲುಗಳ ರಾಶಿ ಕಂಡು 
ಬರುತ್ತದೆ... ಈ ಸಮಾಧಿಗಳ ರಚನೆಗಳ ಮಧ್ಯೆ 
ಮತ್ತು ಆಕಡೆ ಈಕಡೆಗಳಲ್ಲಿ ಕೆಲವು ಕೋಡುಗಲ್ಲುಗಳಿವೆ. 


ಇತಿಹಾಸ ದರ್ಶನ 


ಇವುಗಳಲ್ಲಿ ದಾರಿಕಡೆ ಇರುವ ಕಲ್ಲು ಹಾವಿನಂತೆ 
ಬಾಗಿರುವುದರಿಂದ ಇದಕ್ಕೆ ಇಂದಿಗೂ ಪೂಜಿ 
ಮಾಡುತ್ತಿದ್ದಾರೆ. ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿರುವ 
ಕಲ್ಲುಗಳ ಬಳಿ ಅನೇಕ ಕುಳಿಗಳನ್ನು ಬಿಡಿಸಿರುತ್ತಾಕೆ. 
ಅಂತ್ಯದ ಕಲ್ಲು ಆ ಎತ್ತರವಾಗಿದ್ದು ಅದರ ಪಕ್ಕದಲ್ಲೂ 
ಅನೇಕ ಕುಳಿಗಳನ್ನು ಕೆತ್ತಿರುತ್ತಾರೆ. ಹೀಗಾಗಿ 
ಈ ಸ್ಥಳವು ಪ್ರಾಗೈತಿಹಾಸಿಕ ಸಮಾಧಿಗಳ ಸ್ಥಳ 
ವಾಗಿತ್ತೆಂಬುದನ್ನು ಇಲ್ಲಿನ ಅವಶೇಷಗಳು ಸಾಬೀತು 
ಪಡಿಸುತ್ತವೆ. 


ಚಂಸಕದಾಮಸ್ವಾ ನಿ ದೇವಾಲಯದಿಂದ 
ಸುವರ್ಣಮುಖಿ ತೀಥರ ಹೋಗುವ ದಾರಿಯಲ್ಲಿ 
ದೊಡ್ಡ ಮತ್ತು ಚಿಕ್ಕದಾದ ಶಿಲಾ ಮಂಟನಗಳು ಇರುವ 
ಬಗ್ಗೆ “ನಂಜಿ ಹೇಳಿದೆ. ಈ ಶಿಲಾ ಮಂಟನಗಳು 
ಬನ್ಸೇರುಘಟ್ಟಿ ಡೆ ಕಟ್ಟಿದ ಮೇಲಿನಿಂದ ಪಾ ತ್ರರಂಭವಾಗಿ 
ಬೂತೇನಹಲ್ಳಿ ಕಡೆಗೆ ಬೆಟ್ಟಿದ ಸಹನ. ಪ್ರಾರಂಭ 
ಇಗುವ ವರಿಗೆ ಕಂಡು ಬರುತ್ತ ವೆ. ಅಂದರೆ ಸು.೩ 
ಕಿನೊ. ಹರವಿನಲ್ಲಿ ಕಾಣಬರುತ್ತವೆ. ಈ ರಚನೆಗಳು 
ಚಂಪಕಧಾಮಸ್ವಾಮಿ ದೇವಾಲಯದ ಬಳಿಯಲ್ಲಾಗಲಿ 
ಬೂತೇನಹಳ್ಳಿಯ ಬಳಿಯಲ್ಲಾ ಗಲಿ ಕಾಣಬರುವುದಿಲ್ಲ. 
ಬೆಟ್ಟಿದ ಮೇಲಿನ ಬಯಲಿನಲ್ಲಿ ಮಾತ್ರ ಕಾಣಬರುತ್ತವೆ. 
ಇಲ್ಲಿನ ಕಲ್ಲು ಗುಪ್ಸೆಗಳ ಸ್ಥೂಲ ರಚನೆಯೆಂದರೆ ಮೂರು 
ಕಲ್ಲುಗಳನ್ನು ಇಟ್ಟು ಅದರ ಮೇಲೆ ಮತ್ತೊಂದು 
ಕಲ್ಲನ್ನು ಇಟ್ಟಿ ರುವುದು, ಇವು ಎಷ್ಟೇ ದೊಡ್ಡ 
ರಚನೆಗಳಾಗಿದ್ದರೂ ಬಹುಶೇಕ ಇದೇ ನಿಯಮವನ್ನು, 
ಪಾಲಿಸಿರುತ್ತಾರೆ. ಬನ್ನೇರುಘಟ್ಟದ ಬೆಟ್ಟಿದ ಮೇಲಿನ 
ದೀಪದ ಕಂಬದ ದಕ್ಷಿಣಕ್ಕಿರುವ ನ ಮಂಟಪದ 
ರಚನೆ ಹೀಗೆಯೇ ಇದೆ. ಉದ್ದಾವಾದ ಚಸ್ಪಡಿಗೆ 
ಮೂರು ಕಡೆ ಒಂದರ ಮೇಲೊಂದರಂತೆ ಕಲ್ಲುಗಳನ್ನು 
ಜೋಡಿಸಿ ಮೂರು ಕಂಬಗಳನ್ನು ರಚಿಸಿ ಅದರ ಮೇಲಿ 
ಆಗಲವಾದ ಆದರೆ ತ್ರಿಕೋಣಾಕಾರದ ರಚನೆಯನ್ನು 
ಹೋಲುವ ಚಪ ನೃಡಿಯನ್ನು ಇಟ್ಟಿ ರುತ್ತಾರೆ. ಕಲ್ಲಿನ 


ತೋಕೆ (ಬಾ ಇಲ” ಬರುವ ಕಡೆ ಕ ಕಾಲನ್ನೂ 


ತಲೆಯ ಕಡೆ ( ಅಗಲವಾಗಿರುವ) ಎರಡು ಕಾಲುಗಳನ್ನು 
ಇಟ್ಟಿ ರುತ್ತಾರೆ. ಈ ಬೆಟ್ಟ ದ ಮೇಲೆ ಕಾಣುವ ಎಲ್ಲಾ 
ದೊಡ್ಡ ರಚನೆಗಳಲ್ಲಿ ಈ ಬಗೆಯ ಅಂತರ್‌ ರಚನೆಗಳನ್ನು 


ಇತಿಹಾಸ ದರ್ಶನ 


ಕಾಣಬಹುದಾಗಿದೆ. ಇಲ್ಲಿನ ದೊಡ್ಡ ರಚನೆಗಳು 
ಬನ್ನೇರುಘಟ್ಟದ ಬೆಟ್ಟಿದ ಸಾಲಿನ ಮೂರು ಗುಡ್ಡಗಳಲ್ಲಿ 
ಕಾಣಬರುತ್ತದೆ... ಕಾಲದ ರಚನೆಯ ದೃಷ್ಟಿಯಿಂದ 
ಬೃಹತ್‌ ರಚನೆಗಳು ಪ್ರಾಚೀನವಾದವುಗಳಾಗಿದ್ದು 
ತೀರಾ ಸಣ್ಣ ವು ಇತ್ತೀಚಿನವು. ಪ್ರಾಚೀನ ರಚನೆಗಳ 
ಅನುಕರಣೆಗಳು ಈ ಸಣ್ಣ ರಚನೆಗಳಾಗಿವೆ. ಇವೆರಡೂ 
ಮಧ್ಯದ ರಚನೆಗಳು ವಿನಿಧಗಾತ್ರದಲ್ಲಿ ಕಾಣಬರುತ್ತವೆ. 


ಮೇಲಿನೆ ರಚನೆಗಳ ಮಧ್ಯೆದಲ್ಲಿ ಏಳುಸುತ್ತಿನ 
ಕೋಟಿಯೆಂಬ ರಚನೆಯಿದೆ. ಪಶ್ಚಿಮಕ್ಕೆ ಮುಖ 
ಮಾಡಿರುವ ಈ ರಚನೆ ಮೊದಲು ಅಲ್ಲಲ್ಲಿ ಕಲ್ಲುಗಳನ್ನು 
ನೆಟ್ಟು ನಡೆಯುವ ದಾರಿಯನ್ನು ಸೂಚಿಸಿತ್ತು. ಮುಂಡೆ 
ನೆಟ್ಟ ಕಲ್ಲುಗಳ ಮಧ್ಯೆ ಕಲ್ಲುಗಳನ್ನಿಟ್ಟು ಗೆರೆಗಳನ್ನು 
ಸ್ಪಷ್ಟವಾಗಿಸಿರುತ್ತಾ ರೆ, ಈ ಬಗೆಯ ರಚನೆಗಳು 
ಶಿಲಾಯುಗದ ಸೆಂಸ್ಕೃತಿಯಿದ್ದ ಸ್ಥ ಳಗಳ ಬಳಿಯಲ್ಲಿ 
ಬೆಟ್ಟದ ಇಳಿಜಾರುಗಳಲ್ಲಿ ಕಂಡು ಬರುತ್ತದೆ. ಹಂಸೆ 
ಯಲ್ಲಿಯೂ ಈ ರಚನೆ ಕಾಣ ಬರುತ್ತದೆ. ಇಂತಹ 
ಕೋಟಿಗಳು ಇದೊಂದೇ ಕಡೆ ಅಲ್ಲದೆ ಚಿತ್ರದುರ್ಗದ ಬಳಿ 
ದೊಡ್ಡ ಸಿದ್ದವ್ವನಹಳ್ಳಿ ಬಳಿ ಹೊಳೆಗಳ ಬಳ್ಳಿ 
ದೇವಾಲಯಗಳ ಬಳಿ ಕಾಣಬರುತ್ತವೆ. ಬೇರೆಡೆ 
ಕಾಣಬರುವ ರಚನೆಗಳಿಗೂ ಇದಕೂ ಸ್ವಲ್ಪ ವ್ಯತ್ಯಾಸ 
ವಿದ್ದು ಬೇರೆಯವುಗಳಲ್ಲಿ ಒಳಗೆ ಪ್ರವೇಶಿಸಿದರೆ ಹೊರಗೆ 
ಬರಲು ಆಗುವುದಿಲ್ಲ. ಆದರೆ ಇದರಲ್ಲಿ ಹೊರಗೆ ಬರಲು 
ಸಾಧ್ಯವುಂಟು. ಹೀಗಾಗಿ ಒಂದೆರಡು. ಗೆರೆಗಳು 
ಹಾಳಾಗಿವೆ. ಕೆಲವರು ಇದನ್ನು ಮಹಾಭಾರತದ 
ಅಭಿಮನ್ಯುವಿನ ಪದ್ಮವ್ಯೂಹದ ಪ್ರವೇಶಕ್ಕೆ ನಂಟು 
ಹಾಕುವುದುವುಂಟು. ಮೇಲು ನೋಟದ ಇದನ್ನು 
ಸತ್ಯವೆಂದು ನಂಬಿದರೂ ಇದು ಅಲ್ಲವೆಂಜಿನಿಸುತ್ತ ದೆ. 


ಈ ಬೆಟ್ಟಿ ದಲ್ಲಿ ಕಾಣಬರುವ ಶತಿಲಾಮಂಟಿಸಗಳು 
ಶಿಲಾಯುಗದ ಜನರು ತಮ್ಮ ಹಿರಿಯರ ನೆನಪಿನಲ್ಲಿ 
ರಚಿಸಿದವುಗಳಾಗಿರಬೇಕು. ಇಲ್ಲಿ ಬಹು ಹಿಂದೆಯೇ 
ನಾಗರೀಕತೆಯ ವಸತಿಯೊಂದಿದ್ದು ಸತ್ತವರ ನೆನಪಿನಲ್ಲಿ 
ಇಲ್ಲಿನ ಬೆಟ್ಟಗಳ ಮೇಲೆ ಸಮಾಧಿಗಳನ್ನು ನೆನಸಿಸು 
ವಂತಹ ರಚನೆಗಳನ್ನು ರಚಿಸಿರುವರೆಂದು. ಊಹಿಸ 
ಬಹುದಾಗಿದೆ... ಸದಾ ನೀರಿನ ಆಸರೆಯಿದ್ದ 


ಈ ಪ್ರದೇಶವು ಪ್ರಾಚೀನನಾಗರೀಕತೆಯ ನೆಲೆಯಾಗಿದ್ದು 
ದರಲ್ಲಿ ಸಂಶಯವಿಲ್ಲ. ಹೀಗಾಗಿ ಮೂರು ಬಿಡಿ ಬಿಡಿ 
ಕಲ್ಲುಗಳನ್ನು ಜೋಡಿಸಿ ಮೂರು ಕಂಬಗಳನ್ನು 
ಸುಮಾರು ಎರಡು ಅಡಿಯಷ್ಟು ಎತ್ತರ ಮಾಡಿ ಅದರ 
ಮೇಲೆ ತ್ರಿಕೋನಾಕಾರವನ್ನು ಹೋಲುವ ಚಪ್ಪಡಿ 
ಯನ್ನು ಇಡುತ್ತಿ ದ್ದರು. ಮುಂಡೆ ಅದರ ಸುತ್ತಲೂ 
ಕಲ್ಲುಗಳನ್ನು ಜೋಡಿಸಿ ಮುಚ್ಚಿ ಸಣ್ಣ ಕಲ್ಲುಗಳ 
ರಾಶಿಯನ್ನು ಅದರ ಸುತ್ತಲೂ ಹಾಕುತ್ತಿದ್ದರು. ಈಗ 
ಅನೇಕ ಶಿಲಾ ಮಂಟಿಸಗಳು ಹಾಳಾಗಿ ಮುಚ್ಚಿಗೆಯ 
ಕಲ್ಲುಗಳು ಮಾತ್ರ ನಿಂತಿವೆ. ಕಾರಣಾಂತರಗಳಿಂದ 
ಈ ನೆಲೆಯನ್ನು ಬಿಟ್ಟಿ ಜನೆ ತಮಗೆ ಕಷ್ಟ ಬಂದಾಗ 
ಅಥವಾ ಇತರೆ ಸಂದರ್ಭಗಳಲ್ಲಿ ತಮ್ಮ ಹಿರಿಯರು 
ನೆಲೆಸಿದ್ದ ಈ ಸ್ಥಳಕ್ಕೆ ಬಂದು ಸುವರ್ಣಮುಖಿ ತೀರ್ಥ 
ದಲ್ಲಿ ಸ್ನಾನ ಮಾಡಿ ತಮ್ಮ ಹಿರಿಯರ ? ನೆನಪಿನಲ್ಲಿ 
ಮೂರು ಕಲ್ಲುಗಳನ್ನಿಟ್ಟು ಅದರೆ ಮೇಲೆ ಒಂದು 
` ಕಬ್ಲನ್ಪಿರಿಸಿ ಮಂಟಿಸದಂತಹ ರಚನೆಯನ್ನು ನಿರ್ಮಿಸಿ 
ಅದರಲ್ಲಿ ಒಂದೆರಡು ಸಣ್ಣ ಕಲ್ಲುಗಳನ್ನಿರಿಸಿ ಪೂಜಿಸಿ 
ಅಲ್ಲಿನ ಏಳು ಸುತ್ತಿನ ಕೋಟಿಯನ್ನು ಪ್ರದಕ್ಷಿಸಿ ಅಲ್ಲಿನ 


ಮರ ಅಥವಾ ಗಿಡವೊಂದಕ್ಕೆ ತೊಟ್ಟಿಲನ್ನು ಕಟ್ಟ 


ಇಷ್ಟಾರ್ಥ ಸಿದ್ಧಿ ಅಥವಾ ಮಕ್ಕಳಿಗಾಗಿ 
ಪ್ರಾರ್ಥಿಸುತ್ತಾರೆ. ಇಂತಹೆ ರಚನೆಗಳು ನೀರಿನ ಆಸಕೆ 
ಇರುವ ಬಳಿ ಬೆಟ್ಟಗಳ ಇಳಿಜಾರಿನಲ್ಲಿ ಕಾಣಬರುತ್ತವೆ. 
ಹಂಪೆ ಯಲ್ಲಿಯೂ ಇಂತಹರ ಚನೆಗಳನ್ನು ರಚಿಸುವುವನ್ನು 
ಇಂದಿಗೂ ಗಮನಿಸಬಹುದು. ಈ ನಳುಸುತ್ತಿನ 
ಕೋಟಿಯೆಂಬುದು ಕೋಟಿ ಎಂಬ ಅರ್ಥ 
ಮಾಡುವುದಕ್ಕಿಂತ ಯಾವುದೇ ಗೂಢ ರಚನೆಯೆಂದು 
ಪರಿಗಣಿಸಿದಲ್ಲಿ ಇದನ್ನು ಇಷ್ಟಾರ್ಥಿಸಿದ್ಧಿಯ/ಕಷ್ಟಗಳ 
ಪರಿಹಾರ ಮಾಡುವ ಯಂತ್ರನೊಂದಾಗಿರಬೇಕು. 
ಇಂತಹ ಯಂತ್ರಗಳು ಕೊಳಗಳ ಬಳಿ ದೇವಾಲಯಗಳ 
ಬಳಿ ಕಾಣಬರುವುದೂ ಇದೇ ಕಾರಣಕ್ಕೆ ಇರಬೇಕು. 
ಚಿತ್ರದುರ್ಗಜಿಲ್ಲೆ ಯಲ್ಲಿ ಈ ಬಗೆಯರ ಚನೆಗಳು ಕಾಣ 
ಬರುತ್ತವೆ. ಬಿಜಾಪುರ ಪ್ರದೇಶದಲ್ಲಿ ಹೆಂಗೆ ಕಷ್ಟವಾದಾಗ 
ವೀಳೆಯದೆಲೆಯ ಮೇಲೆ ಇಂತಹ ಚಕ್ರಬಿಂಬವನ್ನ್ನು 
ಬರೆದು ಅದನ್ನು ತೋರಿಸಿದಲ್ಲಿ ಹೆರಿಗೆ ಸುಲಭ 
ವಾಗುವುದೆಂಬ ನಂಬಿಕೆ ಇದೆ. (ಕರ್ನಾಟಕ 
ಜಾನಪದ ಚಿತ್ರಕಲೆ ಪು. ೩೬೭ ಎಸ್‌.ಸಿ. ಪಾಟೀಲ 


ಅಪ್ರಿಕಟತ ಪಿ.ಎಚ್‌.ಡಿ. ಕ.ನಿ.ನಿ. ೧೯೯೦.) 
ಹೀಗಾಗಿ ಇದನ್ನು ಕಷ್ಕ ಸರಿಹಾರ ಯಂತ್ರವೆಂದು 
ಭಾವಿಸಬಹುದು. ಪ್ರಾಚೀನ ನೆಲೆಯಾದ ಬನ್ನೇರುಘಟ್ಟ 
ದಲ್ಲಿ ಹಿರಿಯರ ಪೂಜೆ ಇಂದಿಗೂ ಈ ರೀತಿ ಉಳಿದು 
ಬಂದಿರುವುದನ್ನು ಕಾಣಬಹುದಾಗಿದೆ. 


ಬನ್ನೇರುಘಟ್ಟ ದಲ್ಲಿನ. ಸಂಸ್ಕೃತಿಗೆ 


ಜನವಸತಿ ಯಾವುದಾಗಿದ್ದಿರಬಹುದು. ಇಲ್ಲಿನೆ ಜನರ 


ಮುಖ್ಯ ಕಸಬೇನಾಗಿದ್ದಿರಬಹುದು ಎಂಬುದನ್ನು 
ಗಮನಿಸುವುದು. ಸೂಕ್ತ. ಇಲ್ಲಿನ ಸುವರ್ಣ ಮುಖಿ 
ತೀರ್ಥವನ್ನು ಕೇಂದ್ರವಾಗಿಟ್ಟುಕೊಂಡಲ್ಲಿ ಇದರೆ 
ಪಶ್ಚಿಮಕ್ಕೆ ಬೂತೇನ ಹಳ್ಳಿಯೂ, ಉತ್ತರಕ್ಕೆ ಕ್ಯಾಸರ 
ಗುಪೈಯೂ, ವಾಯುವ್ಯಕ್ಕೆ ಶಾನುಜೋಗರ ಹಳ್ಳಿ 
ಕುಲುಮೆ ಪಾಳ್ಯಗಳೂ, ಆಗ್ಲೇಯಕ್ಕೆ ಕಸವರಹಳ್ಳಿಯೂ 
ನೈರುತ್ಯಕ್ಕೆ ವಾಜರ ಹಳ್ಳಿ, ಇದರ ದಕ್ಷಿಣಕ ಕಾಳೇಶ್ವರಿ 
ಎಂಬ ಸ್ಥಳ, ದಕ್ಷಿಣಕ್ಕೆ ರಾಗಿಹೆಳ್ಳಿ ಬೆಟ್ಟಿ ಮುಂತಾದ 
ಊರುಗಳು ಕಾಣಬರುತ್ತವೆ. ಈ ಊರುಗಳ ಸ್ಥಳ 
ನಾಮಗಳು ಒಂದಲ್ಲ ಒಂದು ಲೋಹೆದ ಸಂಬಂಧವನ್ನು 
ಹೊಂದಿರುವುದು ಗಮನಾರ್ಹ. ಬೂತೇನ ಹಳ್ಳಿಯು 
ಹಳೆಯ, ಮಧ್ಯಕಾಲದ, ಹಾಗೂ ಈಗಿನ ಸಿನೇಶನದೆ 
ಮೂರು ಸ್ಥಳಗಳನ್ನು ಹೊಂದಿದ್ದು ಮೂರು ಸ್ಥಳ 
ಗಳಲ್ಲಿಯೂ ಲೋಹನನ್ನು ಕರಗಿಸಿದ ಕಟ್ಟಿದ ಕಲ್ಲುಗಳು 
ದೊರೆಯುತ್ತವೆ. (ಈಗ ಇಲ್ಲಿ ಯಾರೂ ಲೋಹಗಾರರಿಲ್ಲ 
ವೆಂಬುದು ಗಮನಾರ್ಹ) ಕಾಸರಗುಪ್ಪೆ ಕಂಚಿನ ಸಂಬಂಧ 
ವನ್ನೂ, ಕುಲುಮೆ ಪಾಳ್ಯ ಲೋಹವನ್ನು ಕರಗಿಸುವ 
ಸಂಬಂಧವನ್ನೂ ಕಸವರ ಹಳ್ಳಿ ಚಿನ್ನದ ಸೆಂಬಂಧೆ 
ನನ್ನೂ ವಾಜರ ಹಳ್ಳಿ ಲೋಹೆಗಾರರ ನೆಲೆಯನ್ನೂ 
ಕಾಳೇಶ್ವರಿ ಲೋಹೆಗಾರರೆ ದೈನದ ನೆಲೆಯನ್ನೂ ರಾಗಿ 
ಹಳ್ಳಿ ತಾಮ್ರದ ಸಂಬಂಧವನ್ನೂ ಹೊಂದಿವೆ. ಇವೆಲ್ಲದರ 
ಕೇಂದ್ರವಾಗಿ ಈ ಬನ್ನೇರುಘಟ್ಟ ವಿತ್ತು .. ಹೀಗಾಗಿ 
ಗಣಿಗಾರರು ಇಲಿ ನೆಲೆಸಿದ್ದು ಮುಂದೆ ಬೇರೆ ಬೇರೆ ಕಡೆ 


ಚದುರಿರಬಹುದು. ಇದು ಮುಖ್ಯವಾಗಿ ಚಿನ್ನದ 
ಗಣಿಗಾರಿಕೆಯ 'ಕೇಂದ್ರವಾಗಿತ್ತು. 


ಬನ್ನೇರುಘಟ್ಟದ ಹೆಸರಿನ ಮೂಲವೂ ಇದನ್ನು 
ಸಮರ್ಥಿಸುತ್ತದೆ... ಈಗ ಬಳಕೆಯಲ್ಲಿ "ಇದನ್ನು 
ಬನ್ನೇರುಘೆಟ್ಟಿ ವೆಂದರೂ ಶಾಸನಗಳಲ್ಲಿ ಇದನ್ನು 


ಇತಿಹಾಸ ದರ್ಶನ 


ಬನ್ನೂರುಫೆಟ್ಟಿ ನೆಂದು ಕರೆದಿರುತ್ತಾರೆ. ಸಂಸ್ಕೃತೀಕರಣ 
ಮಾಡಿದಾಗ ಇದನ್ನು ಸುವರ್ಣಮುಖಿ ತೀರ್ಥವೆಂದು 
ಕರೆದಿರುತ್ತಾ ರೆ ಕ.ವೆಂ. ರಾಜಗೋಸಪಾಲರು ಇದರೆ 
ನಿಸ್ಟತ್ತಿಯನ್ನು ನಹ್ಞಿಯೊರು ಘೆಟ್ಟವೆಂಡು 
ಇದರಿಂದಲೇ ಬನೂರು. ಬನ್ನೇರು. ಆಯಿತೆಂದು ಹೇಳಿ 
ಪ್ರ ಕ್ಷೇತ್ರವನ್ನು ತಿಗಳರಿಗೆ ಅಥವಾ ವಹ್ಚಿಕುಲ 
ಕ್ಷತ್ರಿಯರ ಕ್ಲೇತ್ರವೆಂಬುದಾಗಿ ತಿಳಿಸಿರುತ್ತಾರೆ. ಆದರೆ 
ಕೂಲಂಕಷನಾಗಿ ಪರಿಶೀಲಿಸಿದಾಗ ಸ್ಥಳೀಯರು 
ಈ ಹೆಸರನ್ನು ಸಂಸ್ಕೃತೀಕರಣಗೊಳಿಸುವಾಗ ಸರಿ 
ಯಾದಅರ್ಥವನ್ನು ಗ್ರಹಿಸಿರುತ್ತಾರೆಂದು ಭಾವಿಸಬಹುದು 
ಅಂದರೆ ಬನ್ನೇರು-ಬನ್ನೂರು-ಪೊನ್ನೂರು ಸುವರ್ಣಾವತಿ 
ಎಂಬುದಾಗಿರಬೇಕು. ಪೊನ್ನೂರು ಎಂಬುದು ಸ್ಮಷ್ನ 


ವಿ. ಬ 
ವಾಗಿ ಚಿನ್ನ ವನ್ಫು ನಿರ್ದೇಶಿಸುತ್ತದೆ. ಈ ಪೊನ್ನೂರಿನ 
8 ತ್ಮ ವೊ ಸಿ 


ಇತಿಹಾಸ ದರ್ಶೆನ 


ಕೊಳನೇ ಪೊನ್ನೂರುಘಟ್ಟವಾಗಿದ್ದು ಈಗಿನ ಬನ್ನೇರು 
ಘಟ್ಟವಾಗಿದೆ. ಚಿನ್ನದ ಅದಿರು ಅಥವಾ ಚಿನ್ನದ ಕೆಲಸ 


ಮಾಡುತ್ತಿದ್ದ ಸ್ಥಳನಿದೆಂಬುದು ಸ್ಪಷ್ಟ. 


ಒಟ್ಟಿನಲ್ಲಿ ಬನ್ನೇರುಫಟ್ಟವು ಪ್ರಾಚೀನ ಸಂಸ್ಕೃತಿಯ 
ಆಚರಣೆಯನ್ನು ಇಂದಿಗೂ ಉಳಿಸಿಕೊಂಡು 
ಬಂದಿದ್ದು, ಶಿಲಾಯುಗದ ಸಂಸ್ಕೃತಿಯೊಂದರ ಕೇಂದ್ರ 
ವಾಗಿತ್ತು. ಲೋಹೆಗಾರರ ಪ್ರಮುಖ ಕೇಂದ್ರವಾಗಿದ್ದು 
ದಲ್ಲದೆ ವಿಶೇಷವಾಗಿ ಚಿನ್ನದ ಅದಿರು ದೊರೆಯುತ್ತಿದ್ದ 
ಸ್ಥಳವಾಗಿದ್ದು ಅದರಿಂದ ಆ ಸ್ಮಳಕ್ಕೆ ಪೊನ್ನೂರುಘಟ್ಟ 
ವೆಂಬ ಹೆಸರು ಬಂದು ಅದೇ ಈಗಿನ ಬನ್ನೇರುಘಟ್ಟ 
ವೆಂಬ ಹೆಸರಿನ ಮೂಲವಾಗಿದೆ. 


